CPMG/ KA/ BG-GPO/13/2003-2005 





ಯು 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


(© 





ಸೆಂಪುಟ ೧೪೦ ಬೆಂಗಳೂರು, ಗುರುವಾರ, ಮೇ ೧೯, ೨೦೦೫ (ವೈಶಾಖ ೨೯, ಶಕ ವರ್ಷ ೧೯೨೦) ಸಂಚಿಕೆ ೨೦ 





ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 48 ಎಟಿಎಸ್‌ 2004, ಬೆಂಗಳೂರು, ದಿನಾಂಕ: 15ನೇ ಏಪ್ರಿಲ್‌, 2005 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 
ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 















































ಕ್ರ. ಹೆಸರು ಮತ್ತು ಹಾಲಿ ವರ್ಗಾವಣೆ ಮಾಡಲಾದ ಸ್ಥಳ 
ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
1. | ಶ್ರೀ ಸಿ. ಬಸವರಾಜು, ರಾಜ್ಯ ಚುನಾವಣಾ ಆಯೋಗ, ಬೆಂಗಳೂರು (ಕನಕಪುರಕ್ಕೆ ವರ್ಗಾವಣೆಗೊಂಡಿರುವ 
ತಹಶೀಲ್ದಾರ್‌, ಪಾವಗಡ ಶ್ರೀ ದಾದಾ ರಾವ್‌ ರವರ ಜಾಗಕ್ಕೆ 
2. | ಶ್ರೀ ಎಂ. ನಿಂಗಯ್ಯ, ತಹಶೀಲ್ದಾರ್‌, ತಿಪಟೂರು (ಖಾಲಿ ಜಾಗ) 
ತಹಶೀಲ್ದಾರ್‌, ಚಿಂತಾಮಣಿ 
3. ಶ್ರೀಮತಿ ಆರ್‌. ನಳಿನಿ ಕುಮಾರಿ, ತಹಶೀಲ್ದಾರ್‌, ಮಾಗಡಿ (ಶ್ರೀ ಚಂದ್ರಯ್ಯ, ಶಾಖಾಧಿಕಾರಿ, ಕ.ಸ.ಸ. ಇವರ 
ತಹಶೀಲ್ದಾರ್‌, ಚನ್ನಪಟ್ಟಣ. ವರ್ಗಾವಣೆಯನ್ನು ರದ್ದು ಮಾಡುವ ಮೂಲಕ) 
4. | ಶ್ರೀ ಆರ್‌. ಶ್ರೀನಿವಾಸಯ್ಯ, ತಹಶೀಲ್ದಾರ್‌, ಮುಳಬಾಗಿಲು 
ತಹಶೀಲ್ದಾರ್‌, ಶಿಕಾರಿಪುರ. (ವರ್ಗಾವಣೆಗೊಂಡಿರುವ ಶ್ರೀ ಜಗನ್ನಾಥ್‌ರವರ ಜಾಗಕ್ಕೆ) 
5. | ಶ್ರೀ ಎಂ. ಕೃಷ್ಣಪ್ಪ, ತಹಶೀಲ್ದಾರ್‌, ಶ್ರೀನಿವಾಸಪುರ 
ತಹಶೀಲ್ದಾರ್‌, ಹೊಸದುರ್ಗ 
6. | ಶ್ರೀ ಡಿ. ಷಣ್ಮುಖ, ತಹಶೀಲ್ದಾರ್‌, ತರೀಕೆರೆ (ಶ್ರೀ ನಾಗರಾಜ್‌ ರವರ ಜಾಗಕ್ಕೆ 
ಮುನಿಸಿಪಲ್‌ ತಹಶೀಲ್ದಾರ್‌, ಬೆಳಗಾವಿ. 
7. | ಶ್ರೀ ಎನ್‌.ವೈ. ಚಿಕ್ಕೊಂಡ, ತಹಶೀಲ್ದಾರ್‌, ಬಸವನ ಬಾಗೇವಾಡಿ 
ಮುನಿಸಿಪಲ್‌ ತಹಶೀಲ್ದಾರ್‌, ಗುಲ್ಬರ್ಗಾ. (ವರ್ಗಾವಣೆಗೊಂಡಿರುವ ಶ್ರೀ ಬಿ.ಎ. ಗೌರಾಜ್‌ರವರ ಜಾಗಕ್ಕೆ) 
8. | ಶ್ರೀ ಡಿ. ರಾಮಲಿಂಗ, ತಹಶೀಲ್ದಾರ್‌, ಮುದೋಳ್‌ (ದಿ.1.6.05 ರಿಂದ ಜಾರಿಗೆ ಬರುವಂತೆ ಹಾಗೂ 
ವಿಶೇಷ ತಹಶೀಲ್ದಾರ್‌, ಭೀಮರಾಯನಗುಡಿ, ನಿವೃತ್ತಿಯಾಗುತ್ತಿರುವ ಶ್ರೀ ಚಿಂಚಲಿರವರ ಜಾಗಕ್ಕೆ) 
ಶಹಾಪುರ, ಗುಲ್ಬರ್ಗಾ ಜಿಲ್ಲೆ. 
9. ಎಸ್‌.ಎಸ್‌. ಢಾಲೆ, ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, 
ತಹಶೀಲ್ದಾರ್‌, ಇಂಡಿ. ಬಿಜಾಪುರ (ವರ್ಗಾವಣೆಗೊಂಡಿರುವ ಶ್ರೀ ಆರ್‌.ಎ. ಪಾಟೀಲ್‌ರವರ ಜಾಗಕ್ಕೆ 
10. | ಶ್ರೀ ಎಂ.ಎನ್‌. ಮುನಿಯಪ್ಪ, ತಹಶೀಲ್ದಾರ್‌, ಚಿಕ್ಕಬಳ್ಳಾಪುರ (ಶ್ರೀ ಹೆಚ್‌.ಎನ್‌. ರಾಮಚಂದ್ರಯ್ಯನವರ ಜಾಗಕ್ಕೆ) 
ತಹಶೀಲ್ದಾರ್‌, ಮಳವಳ್ಳಿ. 





(೧೮೧) 

































































೧೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೯, ೨೦೦೫ ಭಾಗ - ೨ 
ಕ್ರ. ಹೆಸರು ಮತ್ತು ಹಾಲಿ ವರ್ಗಾವಣೆ ಮಾಡಲಾದ ಸ್ಥಳ 

ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

11. | ಶ್ರೀ ಕೆ. ಗುರುಮೂರ್ತಿ, ತಹಶೀಲ್ದಾರ್‌, ಹೊನ್ನಾಳಿ (ದಾವಣಗೆರೆ ಜಿಲ್ಲಾಧಿಕಾರಿಯವರ ಕಛೇರಿಯಲ್ಲಿ 
ತಹಶೀಲ್ದಾರ್‌, ಚಿತ್ರದುರ್ಗ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ರಂಗಸ್ವಾಮಿಯವರ ವರ್ಗಾವಣೆಯನ್ನು ರದ್ದು ಮಾಡುವ 

ಮೂಲಕ) 

12. | ಶ್ರೀ ಸಿ.ಎಸ್‌. ರಂಗಸ್ವಾಮಿ, ಇವರ ವರ್ಗಾವಣೆಯನ್ನು ರದ್ದುಪಡಿಸಿ ದಾವಣಗೆರೆ ಜಿಲ್ಲಾಧಿಕಾರಿಯವರ 
ಹೊನ್ನಾಳಿಗೆ ವರ್ಗಾವಣೆ ಆದೇಶದಲ್ಲಿರುವವರು. | ಕಛೇರಿಯಲ್ಲಿ ಚುನಾವಣಾ ತಹಶೀಲ್ದಾರರಾಗಿ ಮುಂದುವರಿಸಲಾಗಿದೆ. 

13. | ಶ್ರೀ ಹೆಚ್‌.ಎನ್‌. ರಾಮಚಂದ್ರಯ್ಯ, ತಹಶೀಲ್ದಾರ್‌, ಬೆಂಗಳೂರು ಉತ್ತರ (ಅಪರ) (ಖಾಲಿ ಜಾಗ) 
ತಹಶೀಲ್ದಾರ್‌, ಚಿಕ್ಕಬಳ್ಳಾಪುರ. 

14. | ಶ್ರೀ ಜೆ.ಜೆ. ಮಿರಾಂಡ, ತಹಶೀಲ್ದಾರ್‌, ಕುಮಟಾ (ಶ್ರೀ ದ್ಯಾಮಣ್ಣನವರ್‌ರವರ ವರ್ಗಾವಣೆಯಿಂದ ತೆರವಾದ 
ವಿಶೇಷ ತಹಶೀಲ್ದಾರ್‌, ಕೆ.ಎಸ್‌.ಎಫ್‌.ಸಿ. ಸ್ಥಳದಲ್ಲಿ 
ಧಾರವಾಡ, ಇಲ್ಲಿಗೆ ವರ್ಗಾವಣೆ 
ಆದೇಶದಲ್ಲಿರುವವರು. 

15. | ಶ್ರೀ ಆರ್‌.ಎಂ. ನಾಟಿಕರ್‌, ತಹಶೀಲ್ದಾರ್‌, ಜೇವರ್ಗಿ (ಶ್ರೀ ಸಿ. ತಾಯಪ್ಪ ಇವರ ಜಾಗದಲ್ಲಿ 
ತಹಶೀಲ್ದಾರ್‌, ಯಲ್ಲಾಪುರ 

16. | ಶ್ರೀ ಡಿ. ಅಶ್ವತ್ಥನಾರಾಯಣ ರಾವ್‌, ತಹಶೀಲ್ದಾರ್‌, ಚಿಕ್ಕನಾಯಕನಹಳ್ಳಿ (ಶ್ರೀ ಜೆ. ನಂಜುಂಡೇಶ್‌ರವರ ಜಾಗಕ್ಕೆ 
ಜಿಲ್ಲಾ ತರಬೇತಿ ಸಂಸ್ಥೆ, ತುಮಕೂರು, 
ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು. 

17. | ಶ್ರೀ ಸುರೇಶ್‌ ಜರಳಿ, ತಹಶೀಲ್ದಾರ್‌, ಇಂಡಿ (ಶ್ರೀ ಆರ್‌.ಎಂ. ರೆಡ್ಡಿ, ಇವರ ವರ್ಗಾವಣೆಯನ್ನು 
ಚುನಾವಣಾ ತಹಶೀಲ್ದಾರ್‌, ಕೊಪ್ಪಳ. ರದ್ದುಪಡಿಸುವ ಮೂಲಕ) 

18. | ಶ್ರೀ ಆರ್‌.ಎಂ. ರೆಡ್ಡಿ, ತಹಶೀಲ್ದಾರ್‌, ಶಿರಹಟ್ಟಿ, ಇಲ್ಲಿಯೇ ಮುಂದುವರಿಸಲಾಗಿದೆ. 
ಇಂಡಿ, ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು 

19. | ಶ್ರೀ ಎಸ್‌.ಎನ್‌. ವಾರಿ, ತಹಶೀಲ್ದಾರ್‌, ಅಫಜಲಪುರ (ವರ್ಗಾವಣೆಗೊಂಡಿರುವ ಶ್ರೀ ಮಧುಸೂದನ ಶಾಸ್ತ್ರಿ 
ವಿಶೇಷ ತಹಶೀಲ್ದಾರ್‌, ರವರ ಜಾಗಕ್ಕೆ) 
ಚಿಟಗುಪ್ಪ, ಹುಮ್ನಾಬಾದ್‌ ತಾಲ್ಲೂಕು. 

20. | ಶ್ರೀ ಎಂ. ಪುಷ್ಪರಾಜ್‌, ಯೋಜನಾಧಿಕಾರಿ, ಐ.ಆರ್‌.ಇ.ಪಿ. ಬಳ್ಳಾರಿ (ಖಾಲಿ ಹುದ್ದೆ 
ತಹಶೀಲ್ದಾರ್‌, ಸಿಂಧನೂರು. 

21. | ಶ್ರೀಮತಿ ಕೆ.ಎಸ್‌. ಶಕುಂತಲ, ಉಪ-ಪ್ರಾಚಾರ್ಯರು, ಜಿಲ್ಲಾ ತರಬೇತಿ ಸಂಸ್ಥೆ, ಮಡಿಕೇರಿ, ಇಲ್ಲಿಯೇ 
ವಿರಾಜಪೇಟೆ ಇಲ್ಲಿಗೆ ವರ್ಗಾವಣೆ ಮುಂದುವರಿಸಲಾಗಿದೆ. (ಶ್ರೀ ಸೋಮಯ್ಯನವರ ವರ್ಗಾವಣೆಯನ್ನು ರದ್ದುಪಡಿಸುವ 
ಆದೇಶದಲ್ಲಿರುವವರು ಮೂಲಕ) 

22. | ಶ್ರೀ ಸೋಮಯ್ಯ, ಉಪಪ್ರಾಚಾರ್ಯರು, ತಹಶೀಲ್ದಾರ್‌, ವಿರಾಜಪೇಟೆ ಇಲ್ಲಿಯೇ ಮುಂದುವರಿಸಲಾಗಿದೆ. 
ಜಿಲ್ಲಾ ತರಬೇತಿ ಸಂಸ್ಥೆ, ಮಡಿಕೇರಿ, 
ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು. 

23. | ಶ್ರೀ ಎಸ್‌.ಕೆ. ಪಾಟೀಲ್‌, ಮುನಿಸಿಪಲ್‌, ತಹಶೀಲ್ದಾರ್‌, ಗದಗ (ಶ್ರೀ ಎಂ.ಪಿ. ಸಾವಂತರವರ ಜಾಗಕ್ಕೆ 
ತಹಶೀಲ್ದಾರ್‌, ಹಾವೇರಿ. 

24. | ಶ್ರೀ ಹೆಚ್‌.ಎಸ್‌. ರಾಘವೇಂದ್ರ, ತಹಶೀಲ್ದಾರ್‌, ಶಿಡ್ಲಘಟ್ಟ (ಸಯ್ಯದ್‌ ಅಲ್ರಾಫ್‌ ಅಹದ್‌ರವರ ಜಾಗಕ್ಕೆ 
ವಿಶೇಷ ತಹಶೀಲ್ದಾರ್‌, ಕೆ.ಎಸ್‌.ಎಫ್‌.ಸಿ, 
ಬೆಂಗಳೂರು. 

25. | ಶ್ರೀ ಡಿ.ಜಿ. ಚವಾಣ್‌, ತಹಶೀಲ್ದಾರ್‌, ಕುಷ್ಟಗಿ, ಇಲ್ಲಿಯೇ ಮುಂದುವರಿಸಲಾಗಿದೆ (ಶ್ರೀ ವಿ. ಲಾಲ್‌ಸಿಂಗ್‌ 
ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು ನಾಯಕ್‌ ರವರ ವರ್ಗಾವಣೆಯನ್ನು ರದ್ದುಗೊಳಿಸುವ ಮೂಲಕ) 

26. | ಶ್ರೀ ವಿ. ಲಾಲ್‌ಸಿಂಗ್‌ ನಾಯಕ್‌, ವಿಶೇಷ ತಹಶೀಲ್ದಾರ್‌, ಕಾರಟಗಿ, ಕೊಪ್ಪಳ ಜಿಲ್ಲೆ (ಖಾಲಿ ಹುದ್ದೆ) 
ಕುಷ್ಟಗಿ, ಇಲ್ಲಿಗೆ ವರ್ಗಾವಣೆ 
ಆದೇಶದಲ್ಲಿರುವವರು. 

27. | ಶ್ರೀ ಖಾಜಾ ಸಲಾವುದ್ದೀನ್‌, ತಹಶೀಲ್ದಾರ್‌, ಲಿಂಗಸುಗೂರ್‌ (ವರ್ಗಾವಣೆಗೊಂಡಿರುವ ಶ್ರೀ ಜಗನ್ನಾಥ ಶಾಸ್ತ್ರಿ 
ತಹಶೀಲ್ದಾರ್‌, ಸಂಡೂರು. ಯವರ ಜಾಗಕ್ಕೆ) 

28. | ಶ್ರೀಮತಿ ಲಕ್ಷ ಮೃ ಸಹಾಯಕ ರಾಜ್ಯ ಪ್ರತಿನಿಧಿ, ಕೆ.ಎ.ಟಿ., ಬೆಂಗಳೂರು, (ವರ್ಗಾವಣೆಗೊಂಡಿರುವ 
ವಿಶೇಷ ತಹಶೀಲ್ದಾರ್‌, (ವಸೂಲಿ), ಬೆಸ್ಕಾಂ, | ಶ್ರೀ ಎಂ. ಕೃಷ್ಣಪ್ಪ ನವರ ಜಾಗಕ್ಕೆ) 
ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು 

29. | ಶ್ರೀ ಜಿ.ಹೆಚ್‌. ನಾಗರಾಜ್‌, ತಹಶೀಲ್ದಾರ್‌, ಮೂಡಿಗೆರೆ (ಶ್ರೀ ಕಾವೇರಿಯಪ್ಪ ನವರ ಜಾಗಕ್ಕೆ 
ತಹಶೀಲ್ದಾರ್‌, ತರೀಕೆರೆ. 


























ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮೇ ೧೯, ೨೦೦೫ ೧೮೩ 
ಕ್ರ. ಹೆಸರು ಮತ್ತು ಹಾಲಿ ವರ್ಗಾವಣೆ ಮಾಡಲಾದ ಸ್ಥಳ 
ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
30. | ಶ್ರೀ ಕೆ.ಬಿ. ಚಿಕ್ಕಬೆಟ್ಟಯ್ಯ, ತಹಶೀಲ್ದಾರ್‌, ಬೆಂಗಳೂರು (ಪೂರ್ವ) (ಶ್ರೀ ರಾಜಪ್ಪ ನವರ ವರ್ಗಾವಣೆಯನ್ನು 


ತಹಶೀಲ್ದಾರ್‌, ಬೆಂಗಳೂರು (ಉತ್ತರ) 


ಮಾರ್ಪಾಡು ಮಾಡುವ ಮೂಲಕ) 




































































31. | ಶ್ರೀ ಹೆಚ್‌.ಸಿ. ರಾಜಪ್ಪ ತಹಶೀಲ್ದಾರ್‌, ಆನೇಕಲ್‌ (ಶ್ರೀ ರಾಮಚಂದ್ರ, ಇವರ ಸೇವೆಯನ್ನು ಕರ್ನಾಟಕ 
ಬೆಂಗಳೂರು (ಪೂರ್ವ) ಇಲ್ಲಿಗೆ ವರ್ಗಾವಣೆ ಸರ್ಕಾರದ ಸಚಿವಾಲಯಕ್ಕೆ ಹಿಂದಿರುಗಿಸುವ ಮೂಲಕ) 
ಆದೇಶದಲ್ಲಿರುವವರು. 

32. | ಶ್ರೀಮತಿ ಹೆಚ್‌. ಸರಳ, ಪತ್ರಾಂಕಿತ ಬೋಧಕರು, ಜಿಲ್ಲಾ ತರಬೇತಿ ಸಂಸ್ಥೆ, ಬೆಂಗಳೂರು, (ಖಾಲಿ ಹುದ್ದೆ 
ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು 

33. | ಶ್ರೀ ವಿ.ಪಿ. ಕಾಂಬ್ಲೆ, ವಿಶೇಷ ತಹಶೀಲ್ದಾರ್‌, ಕೆ.ಎಸ್‌.ಎಫ್‌.ಸಿ, ಬೆಳಗಾವಿ. 
ಖಾನಾಪುರಕ್ಕೆ ವರ್ಗಾವಣೆ ಆದೇಶದಲ್ಲಿರುವವರು. 

34. | ಶ್ರೀ ಜಿ.ವಿ. ಕೃಷ್ಣಮೂರ್ತಿ, ತಹಶೀಲ್ದಾರ್‌, ಪಿರಿಯಾಪಟ್ಟಣ (ಶ್ರೀ ಟಿ. ರಮೇಶ್‌ ರವರ ಜಾಗಕ್ಕೆ) 
ಸಹಾಯಕ ನಿರ್ದೇಶಕರು, ಭೂಮಾಪನಾ 
ಭೂದಾಖಲೆಗಳ ತರಬೇತಿ ಸಂಸ್ಥೆ, ಮೈಸೂರು. 

35. | ಶ್ರೀ ಎಸ್‌.ಎಂ. ಅಕ್ಬರ್‌, ತಹಶೀಲ್ದಾರ್‌, ರಾಯಚೂರು (ವರ್ಗಾವಣೆಗೊಂಡಿರುವ ಶ್ರೀ ಟಿ.ಬಿ. ಚಂದ್ರಶೇಖರ್‌ 
ತಹಶೀಲ್ದಾರ್‌, ಚಿತ್ತಾಪುರ. ರವರ ಜಾಗಕ್ಕೆ) 

36. | ಶ್ರೀ ಕೆ.ವಿ. ನಾಗರಾಜ್‌, ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, ಹಾಸನ (ಖಾಲಿ ಹುದ್ದೆ 
ವಿಶೇಷ ತಹಶೀಲ್ದಾರ್‌, ಕಡಬ 

37. | ಶ್ರೀ ಕಾವೇರಪ್ಪ ಕೆ.ಟಿ., ತಹಶೀಲ್ದಾರ್‌, ಬೆಳ್ತಂಗಡಿ (ಶ್ರೀ ಸಿ. ಚನ್ನೇಗೌಡ ರವರ ಜಾಗಕ್ಕೆ 
ತಹಶೀಲ್ದಾರ್‌, ಮೂಡಿಗೆರೆ. 

38. | ಶ್ರೀ ಹೆಚ್‌.ಪಿ. ನಾಗರಾಜ್‌, ತಹಶೀಲ್ದಾರ್‌, ರಾಣಿಬೆನ್ನೂರು (ವರ್ಗಾವಣೆಗೊಂಡಿರುವ ಶ್ರೀ ಬಿ.ಬಿ. ದೇವೂರ್‌ 
ಹಾವೇರಿಗೆ ವರ್ಗಾವಣೆ ಆದೇಶದಲ್ಲಿರುವವರು. ರವರ ಜಾಗಕ್ಕೆ) 

39. | ಶ್ರೀ ಶ್ರೀಕಂಠಸ್ವಾಮಿ, ಇವರ ಜಾಗಕ್ಕೆ ಶ್ರೀ ಗೋಪಾಲ್‌, ಶಾಖಾಧಿಕಾರಿ, ಕ.ಸ.ಸ. ಇವರನ್ನು ವರ್ಗಾವಣೆ 
ತಹಶೀಲ್ದಾರ್‌, ನೆಲಮಂಗಲ. ಮಾಡಿರುವ ಆದೇಶವನ್ನು ಸದ್ಯಕ್ಕೆ ತಡೆಹಿಡಿದು ನೆಲಮಂಗಲದಲ್ಲಿಯೇ 

ಮುಂದುವರಿಸಲಾಗಿದೆ. 

40. | ಶ್ರೀ ಜೆ. ನಾಗಭೂಷಣ ಶಾಸ್ತ್ರಿ ಚಿಕ್ಕಮಗಳೂರು ತಹಶೀಲ್ದಾರ್‌ರಾಗಿ ವರ್ಗಾವಣೆ ಮಾಡಿರುವ ಆದೇಶವನ್ನು 

ತಹಶೀಲ್ದಾರ್‌, ತುರುವೇಕೆರೆ. ಮಾರ್ಪಡಿಸಿ ಇವರನ್ನು ತಹಶೀಲ್ದಾರ್‌, ಶೃಂಗೇರಿ, ಈ ಹುದ್ದೆಗೆ ವರ್ಗಾವಣೆ 
ಮಾಡಲಾಗಿದೆ. 

41. | ಶ್ರೀಮತಿ ಮೇರಿ ಮಥಾಯ್ಸ್‌ ತಹಶೀಲ್ದಾರ್‌, ಕುಂದಾಪುರ (ಶ್ರೀ ಸುಬ್ಬಣ್ಣ ರವರ ಜಾಗಕ್ಕೆ) 
ವಿಶೇಷ ತಹಶೀಲ್ದಾರ್‌, ಬೈಂದೂರು. 

42. | ಶ್ರೀ ಸುಬ್ಬಣ್ಣ ಎನ್‌., ವಿಶೇಷ ತಹಶೀಲ್ದಾರ್‌, ಕೆ.ಎಸ್‌.ಎಫ್‌.ಸಿ, ಬೆಂಗಳೂರು (ಶ್ರೀ ಹೆಚ್‌.ಎಸ್‌. 
ತಹಶೀಲ್ದಾರ್‌, ಕುಂದಾಪುರ ರಾಘವೇಂದ್ರ ರವರ ಜಾಗಕ್ಕೆ) 

43. | ಶ್ರೀ ಎಂ.ಎ. ಹಾಜಿಬಾಯಿ, ವಿಶೇಷ ತಹಶೀಲ್ದಾರ್‌, ಗುರುಮಿಟ್ಕಲ್‌, ಗುಲ್ಬರ್ಗಾ ಜಿಲ್ಲೆ (ಖಾಲಿ ಹುದ್ದೆ 
ವಿಶೇಷ ತಹಶೀಲ್ದಾರ್‌, 
ಖಾದಿಮಂಡಳಿ, ಗುಲ್ಬರ್ಗಾ. 

44, | ಶ್ರೀ ರಾಮಲಿಂಗ ದಿನಿಗಾರ್‌, ವಿಶೇಷ ತಹಶೀಲ್ದಾರ್‌, ಗುಲ್ಬರ್ಗಾ 
ಯು.ಕೆ.ಪಿ., ಭೀಮರಾಯನಗುಡಿ. (ವರ್ಗಾವಣೆಗೊಂಡಿರುವ ಶ್ರೀ ಎಂ.ಎಂ. ತಿಗಡಿಯವರ ಜಾಗಕ್ಕೆ) 

45. | ಶ್ರೀ ಮುಳ್ಳಾಳ್‌ ಎಂ.ಹೆಚ್‌., ವಿಶೇಷ ತಹಶೀಲ್ದಾರ್‌, ಖಾದಿ ಮಂಡಳಿ, ಬೆಳಗಾವಿ (ಖಾಲಿ ಹುದ್ದೆ) 
ತಹಶೀಲ್ದಾರ್‌, ಅಥಣಿ. 

46. | ಶ್ರೀ ಎಸ್‌.ಎಸ್‌. ದೊಡ್ಡಮನಿ, ತಹಶೀಲ್ದಾರ್‌, ಬೀಳಗಿ (ವರ್ಗಾವಣೆಗೊಂಡಿರುವ ಶ್ರೀ ನಡಾಫ್‌ರವರ ಜಾಗಕ್ಕೆ 
ತಹಶೀಲ್ದಾರ್‌, ರಾಮದುರ್ಗ 

47. | ಶ್ರೀ ನೂರುದ್ದೀನ್‌ ಷರೀಫ್‌, ತಹಶೀಲ್ದಾರ್‌, (ಶಿಷ್ಟಾಚಾರ), ಮೈಸೂರು (ಖಾಲಿ ಹುದ್ದೆ 
ತಹಶೀಲ್ದಾರ್‌, ಟಿ. ನರಸೀಪುರ. 

48. | ಶ್ರೀ ಮೊಹದ್‌ ಗೌಸ್‌ ಮೊಹಿದ್ದೀನ್‌ ಭಗವಾನ್‌, | ಮುನಿಸಿಪಲ್‌ ತಹಶೀಲ್ದಾರ್‌, ಹಾವೇರಿ (ಖಾಲಿ ಹುದ್ದೆ 
ತಹಶೀಲ್ದಾರ್‌, ಸೊರಬ. 

49. | ಶ್ರೀ ಎಂ.ಬಿ. ಜಾಡರ್‌, ಕಾರ್ಯದರ್ಶಿ, ಹುಬ್ಬಳ್ಳಿ-ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ 
ತಹಶೀಲ್ದಾರ್‌, ರಾಯಬಾಗ್‌. (ಶ್ರೀ ಜಗತಿ ಶಿವಕುಮಾರ್‌ ರವರ ಜಾಗಕ್ಕೆ) 

50. | ಶ್ರೀ ಜಗತಿ ಶಿವಕುಮಾರ್‌, ವಿಶೇಷ ತಹಶೀಲ್ದಾರ್‌, ಖಾದಿ ಮಂಡಳಿ, ಧಾರವಾಡ (ಖಾಲಿ ಹುದ್ದೆಗೆ) 


ಕಾರ್ಯದರ್ಶಿ, ಹುಬ್ಬಳ್ಳಿ-ಧಾರವಾಡ 
ನಗರಾಭಿವೃದ್ದಿ ಪ್ರಾಧಿಕಾರ. 











ಗುರುವಾರ ಮೇ ೧೯, ೨೦೦೫ ಭಾಗ - ೨ 


























೧೮೪ ಕರ್ನಾಟಕ ರಾಜ್ಯಪತ್ರ, 

ಕ್ರ. ಹೆಸರು ಮತ್ತು ಹಾಲಿ ವರ್ಗಾವಣೆ ಮಾಡಲಾದ ಸ್ಥಳ 

ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

51. | ಶ್ರೀ ಎಸ್‌.ಎಸ್‌. ಸಂಪಗಾವ್‌, ತಹಶೀಲ್ದಾರ್‌, ನವಲಗುಂದ (ವರ್ಗಾವಣೆಗೊಂಡಿರುವ ಶ್ರೀ ಎ.ಜಿ. ಅಮ್ಮಣಗಿ 
ತಹಶೀಲ್ದಾರ್‌, ಕಲಘಟಗಿ. ರವರ ಜಾಗಕ್ಕೆ) 

52. |ಶ್ರೀ ಆರ್‌.ವೈ. ಸಂಗಮೇಶ್‌, ತಹಶೀಲ್ದಾರ್‌, ಹಿರೇಕೆರೂರು (ದಿ:1.5.05 ರಿಂದ ಜಾರಿಗೆ ಬರುವಂತೆ - 
ತಹಶೀಲ್ದಾರ್‌, ಸವದತ್ತಿ. ನಿವೃತ್ತಿಹೊಂದಲಿರುವ ಶ್ರೀ ಶ್ರೀರಂಗನಾಯಕ್‌ ರವರ ಜಾಗಕ್ಕೆ) 

53. | ಶ್ರೀ ಆರ್‌.ಡಿ. ಪಾಟೀಲ್‌, ಉಪ-ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ » ಬೆಳಗಾವಿ (ಖಾಲಿ ಹುದ್ದೆ) 
ತಹಶೀಲ್ದಾರ್‌, ಸಿಂಧಗಿ. 

54. | ಶ್ರೀ ಬಿ.ಡಿ. ಶ್ರೀಶೈಲ, ತಹಶೀಲ್ದಾರ್‌, ಮಡಿಕೇರಿ (ವರ್ಗಾವಣೆಗೊಂಡಿರುವ ಶ್ರೀ ಆರ್‌.ಜಿ. ಪಾಲ್ಕರ್‌ ರವರ 
ತಹಶೀಲ್ದಾರ್‌, ಸಕಲೇಶಪುರ. ಜಾಗಕ್ಕೆ) 

55. | ಶ್ರೀ ನಂಜಯ್ಯ, ಮುನಿಸಿಪಲ್‌ ತಹಶೀಲ್ದಾರ್‌, ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ, ಬೆಂಗಳೂರು 
ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು (ಈ ಹಿಂದೆ ಶ್ರೀ ರಾಮಾಂಜನಪ್ಪನವರನ್ನು ಇಲ್ಲಿಗೆ ವರ್ಗಾವಣೆ ಮಾಡಿರುವುದನ್ನು 

ಮಾರ್ಪಡಿಸುವ ಮೂಲಕ) 

56. ಶ್ರೀ ಡಿ.ಸಿ. ಮರಿಯಪ್ಪಗೌಡ, ತಹಶೀಲ್ದಾರ್‌, ದೇವನಹಳ್ಳಿ (ಖಾಲಿ ಜಾಗಕ್ಕೆ) 

ತಹಶೀಲ್ದಾರ್‌, ಪುತ್ತೂರು 

















ಸುತ್ತೋಲೆ ಸಂಖ್ಯೆ:ಕಂಇ 52 ಎಎಸ್‌ಡಿ 2003, ದಿನಾಂಕ: 2.6.2003 ರಲ್ಲಿ ಸೂಚಿಸಿರುವಂತೆ ಈ ಅಧಿಸೂಚನೆಯಲ್ಲಿ ಸ್ಥಳ 
ನಿಯುಕ್ತಿಗೊಳಿಸದೇ ಇರುವ ತಹಶೀಲ್ದಾರರುಗಳು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಹಾಜರಾಗತಕ್ಕದ್ದು. ಹಾಗೂ ಇತರೆ ಇಲಾಖೆಗಳಿಗೆ 
ನಿಯೋಜನೆ ಮೇಲೆ ನೇಮಕವಾಗಿರುವ ಅಧಿಕಾರಿಗಳು ಸಂಬಂಧಿಸಿದ ಸಚಿವಾಲಯ ಆಡಳಿತ ಇಲಾಖೆಯು ಮರುನೇಮಕಾತಿ ಅಧಿಸೂಚನೆ/ಆದೇಶ 
ಹೊರಡಿಸಿದ ನಂತರ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಿಂದ ಬಿಡುಗಡೆ ಹೊಂದಿ ವರ್ಗಾವಣೆಗೊಂಡ ಸ್ಥಳಗಳಲ್ಲಿ ಹಾಜರಾಗಲು ಸೂಚಿಸಿದೆ. 


ಪಿ.ಆರ್‌. 498 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಬಿ. ಗಣಾಚಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 


PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 77 SAS 2005, Bangalore, Dated: 7" April, 2005 

Sri D.K. Rangaswamy, IAS (KN-96) Chief Executive Officer, Zilla Panchayat, Bangalore Rural 
Bangalore is transferred with immediate effect and posted until further orders as Deputy Commissioner, 
Kodagu District, Madikeri in the existing vacancy. 

Smt. Ekroop Caur, IAS (KN-2001) Senior Assistant Commissioner, Sakaleshpur Sub-Division, 
Sakaleshapur is transferred with immediate effect and posted until further orders as Chief Executive 
Officer, Zilla Panchayat, Bangalore Rural, Bangalore vice Shri D.K. Rangaswamy, IAS transferred. 


P.R. 514 


By Order and in the name of the Governor of Karnataka, 


K. SUDHAKARA SHETTY 
Under Secretary to Government, 


Department of Personnel and Administrative Reforms (Services-). 
ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ ಸಂಖ್ಯೆ: ಒಇ 130 ಪಿಪಿಇ 2005, ಬೆಂಗಳೂರು, ದಿನಾಂಕ: 29ನೇ ಮಾರ್ಚ್‌, 2005 


ಚಿತ್ರದುರ್ಗದ 1ನೇ ಅಪರ ಜೆಎಮ್‌ಎಫ್‌ಸಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ 


ಸಿಸಿ.ಸಂಖ್ಯೆ:1063:2004 ರ ಕೌಂಟರ್‌ ಪ್ರಕರಣವಾದ 


ಸಿಸಿ.ಸಂಖ್ಯೆ:966:2003ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಚಿತ್ರದುರ್ಗದ ಸಹಾಯಕ ಅಭಿಯೋಗ 
ನಿರ್ದೇಶಕರು, ಎಸ್‌.ಪಿ. ಕಛೇರಿ, ಇವರನ್ನು ನೇಮಿಸಲಾಗಿದೆ. 


ಪಿ.ಆರ್‌. 515 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, (ಕಾ ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗ) 


ಅಧಿಸೂಚನೆ ಸಂಖ್ಯೆ: ಒಇ 131 ಪಿಪಿಇ 2005, ಬೆಂಗಳೂರು, ದಿನಾಂಕ: 29ನೇ ಮಾರ್ಚ್‌, 2005 


ದಾವಣಗೆರೆ 


1ನೇ ಜೆಎಮ್‌ಎಫ್‌ಸಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಸಿಸಿ.ಸಂಖ್ಯೆ:1386:2004 ರ ಕೌಂಟರ್‌ ಪ್ರಕರಣವಾದ 


ಸಿಸಿ.ಸಂಖ್ಯೆ:1811:2004ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ದಾವಣಗೆರೆ 2ನೇ ಜೆಎಮ್‌ಎಫ್‌ಸಿ 
ನ್ಯಾಯಾಲಯದ ಸಹಾಯಕ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲಾಗಿದೆ. 


ಪಿ.ಆರ್‌. 516 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, (ಕಾ ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗ) 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮೇ ೧೯, ೨೦೦೫ ೧೮೫ 





ಅಧಿಸೂಚನೆ 
ಸಂಖ್ಯೆ: ಒಇ 132 ಪಿಪಿಇ 2005, ಬೆಂಗಳೂರು, ದಿನಾಂಕ: 29ನೇ ಮಾರ್ಚ್‌, 2005 
ಗದಗ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ.ಸಂಖ್ಯೆ:32:2002 ರ ಕೌಂಟರ್‌ ಪ್ರಕರಣವಾದ ಎಸ್‌.ಸಿ.ಸಂಖ್ಯೆ: 
45:2002ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಧಾರವಾಡದ 2ನೇ ಅಧಿಕ ಜಿಲ್ಲಾ ಮತ್ತು ಸ 
ನ್ಯಾಯಾಲಯದ 2ನೇ ಅಧಿಕ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಪಿ.ಆರ್‌. 517 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, (ಕಾ ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗ) 
ಅಧಿಸೂಚನೆ 
ಸಂಖ್ಯೆ: ಒಇ 137 ಪಿಪಿಇ 2005, ಬೆಂಗಳೂರು, ದಿನಾಂಕ: 1ನೇ ಏಪ್ರಿಲ್‌, 2005 
ಕೋಲಾರದ 2ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ.ಸಂಖ್ಯೆ:143:2001 ರ ಕೌಂಟರ್‌ ಪ್ರಕರಣವಾದ 
ಎಸ್‌.ಸಿ. 16:2003 ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಕೋಲಾರದ 1ನೇ ತ್ವರಿತ ವಿಲೇವಾರಿ 
ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲಾಗಿದೆ. 


(GL °, 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಪಿ.ಆರ್‌. 518 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, (ಕಾ ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗ) 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 12 ಕೃಇಮಂ 2005, ಬೆಂಗಳೂರು, ದಿನಾಂಕ: 28ನೇ ಏಪ್ರಿಲ್‌, 2005 
ಕರ್ನಾಟಕ ಆಗ್ರೋ ಇಂಡಸ್ಟ್ರೀಸ್‌ ಕಾರ್ಪೋರೇಷನ್‌ ಲಿಮಿಟೆಡ್‌ನ ಅಂತರ ನಿಯಮಾವಳಿಯ (ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌) 
ಅನುಚ್ಛೇದ 6(ಎ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಶ್ರೀ ಅಭಯ ಪ್ರಕಾಶ್‌, ಐ.ಎ.ಎಸ್‌., ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರು ಇವರನ್ನು ಶ್ರೀ ಚಿರಂಜೀವಿಸಿಂಗ್‌, ಐ.ಎ.ಎಸ್‌. ಇವರು ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ 
ಹೊಂದಿದ ತೆರವಾದ ಸ್ಥಾನದಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ಆಗ್ರೋ ಇಂಡಸ್ಟ್ರೀಸ್‌ 
ಕಾರ್ಪೋರೇಷನ್‌ ಲಿಮಿಟೆಡ್‌ನ ಅಧ್ಯಕ್ಷರು ಹಾಗೂ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಗುರಾಣಿ 
ಪಿ.ಆರ್‌. 519 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 12 ಕೃಇಮಂ 2005, ಬೆಂಗಳೂರು, ದಿನಾಂಕ: 28ನೇ ಏಪ್ರಿಲ್‌, 2005 
ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ನಿಯಮಿತದ ಅಂತರ ನಿಯಮಾವಳಿಯ (ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌) ಅನುಚ್ಛೇದ 14(1)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಶ್ರೀ ಅಭಯ ಪ್ರಕಾಶ್‌, ಐ.ಎ.ಎಸ್‌., ಸರ್ಕಾರದ 
ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರು ಇವರನ್ನು ಶ್ರೀ ಚಿರಂಜೀವಿಸಿಂಗ್‌, ಐ.ಎ.ಎಸ್‌. ಇವರು ಸರ್ಕಾರಿ ಸೇವೆಯಿಂದ ವಯೋ 
ನಿವೃತ್ತಿ ಹೊಂದಿದ ತೆರವಾದ ಸ್ಥಾನದಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ 
ಸಂಸ್ಕರಣೆ ಮತ್ತು ರಫ್ತು ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಗುರಾಣಿ 
ಪಿ.ಆರ್‌. 520 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 48 ಸೇಉನ್ಯಾ 2005, ಬೆಂಗಳೂರು, ದಿನಾಂಕ: 28ನೇ ಏಪ್ರಿಲ್‌, 2005 
ಜಿಲ್ಲಾ ನ್ಯಾಯಾಧೀಶರುಗಳ ವೃಂದದ ಕೆಳಕಂಡ ನ್ಯಾಯಾಧೀಶರುಗಳನ್ನು 58 ವರ್ಷಗಳ ವಯೋಮಿತಿ ತಲುಪುವ ದಿನಾಂಕದಿಂದ ಅಂದರೆ 
ಅವರ ಹೆಸರಿನ ಮುಂದೆ ಸೂಚಿಸಿದ ದಿನಾಂಕದಂದು ಸೇವೆಯಿಂದ ನಿವೃತ್ತಿ ಹೊಂದಲು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 95(ಎ) 
ಪ್ರಕಾರ ಸರ್ಕಾರದ ಅನುಮತಿ ನೀಡಲಾಗಿದೆ. 


೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೯, ೨೦೦೫ ಭಾಗ - ೨ 











ಕ್ರ. ಹೆಸರು ಮತ್ತು ಹುದ್ದೆ 58 ವರ್ಷ ವಯೋಮಿತಿ ತಲುಪುವ ಹಾಗೂ 

ಸಂ. ಸೇವೆಯಿಂದ ನಿವೃತ್ತರಾಗುವ ದಿನಾಂಕ 
ಶ್ರೀಯುತರು: 

1. | ಕೆ.ಎಚ್‌. ಮಲ್ಲೇಶಪ್ಪ, 30.4.2005. 


ಜಿಲ್ಲಾ ನ್ಯಾಯಾಧೀಶರು, ಓ.ಓ.ಡಿ. ಕರ್ನಾಟಕ ಸ್ಟೇಟ್‌ ಲೀಗಲ್‌ ಸರ್ವೀಸಸ್‌ 
ಅಥಾರಿಟಿ ಬೆಂಗಳೂರು. 

2. | ರಾಚಪ್ಪ ಎ. ಚಿನಿವಾಲ್‌, 30.4.2005 
ಜಿಲ್ಲಾ ನ್ಯಾಯಾಧೀಶರು, ಓ.ಓ.ಡಿ. ರಜಾ ಮೀಸಲು 
ಕರ್ನಾಟಕ ಉಚ್ಛ ನ್ಯಾಯಾಲಯ, ಬೆಂಗಳೂರು. 

3. / ಸಿ.ವೈ. ಇಲ್ಲೂರ್‌, 31.05.2005 
ಪ್ರಿಸೈಡಿಂಗ್‌ ಆಫೀಸರ್‌, ಲೇಬರ್‌ ಕೋರ್ಟ್‌, ಮಂಗಳೂರು. 
4. | ಆರ್‌.ಎಚ್‌. ರೆಡ್ಡಿ, 30.06.2005 
ಪ್ರಿನ್ಸಿಪಾಲ್‌ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, ಧಾರವಾಡ. 
5. | ಸಿದ್ದೇಗೌಡ, 30.06.2005 
ಜಿಲ್ಲಾ ನ್ಯಾಯಾಧೀಶರು, ಓಓಡಿ, ಅಡಿಷನಲ್‌ ರಿಜಿಸ್ಟಾರ್‌, 
ಕರ್ನಾಟಕ ಲೋಕಾಯುಕ್ತ (ಎಆರ್‌ಇ-4), ಬೆಂಗಳೂರು. 





























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 521 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 40 KTP 2005, Bangalore, Dated: 25% April, 2005 
Sri Ramaswamy, Commissioner, Bidar Urban Development Authority, Bidar is appointed with 
immediate effect and until further orders as Officer on special Duty for establishment of District Training 
Institute, Bidar, in addition to his regular appointment as Commissioner, Bidar Urban Development 
Authority, Bidar. 
By Order and in the name of the Governor of Karnataka, 
H.K. ANASUYA 
P.R. 522 Under Secretary to Government, 
Department of Personnel and Administrative Reforms (Training). 
NOTIFICATION 
No. DPAR 47 SFP 2005, Bangalore, Dated: 28" April, 2005 
Sri Vijay Lal Meena, IFS (KN 94), Deputy Conservator of Forests, Cauvery Wildlife Division, 
Kanakapura, is transferred with immediate effect and posted until further orders as Deputy Conservator of 
Forests, Zilla Panchayat, Mandya, in the existing vacancy. 
By Order and in the name of the Governor of Karnataka, 
K. SUDHAKARA SHETTY 
P.R. 523 Under Secretary to Government, 
Department of Personnel and Administrative Reforms (Services-l). 
NOTIFICATION 
No. DPAR 181 SFP 2004, Bangalore, Dated: 26" April, 2005 
Sri Millo Tago, IFS, (KN-90), Deputy Conservator of Forests, waiting for posting is posted with 
immediate effect and until further orders as Deputy Conservator of Forests, Gulbarga Division, Gulbarga, 
in the existing vacancy. 
By Order and in the name of the Governor of Karnataka, 
K. SUDHAKARA SHETTY 
P.R. 524 Under Secretary to Government, 
Department of Personnel and Administrative Reforms (Services-l). 
NOTIFICATION 
No. DPAR 417 SAS 2003, Bangalore, Dated: 28" April, 2005 
The following IAS officers borne on Karnataka Cadre are promoted to officiate in the Selection 
Grade of IAS viz Rs.15100-400-18300 respectively from the dates as indicated hereunder: 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮೇ ೧೯, ೨೦೦೫ ೧೮೭ 


























Sl. Name and present designation Date of promotion and Reference to vacancy 

No. of the officer against which promotion is given 
Smt/Shri 

1. | Gangaram Baderiya (KN 89), NBR promotion in the cadre post of Deputy Commissioner, 
Managing Director, NEKRTC, Bagalkot, w.e.f. 01.01.2002 with reference to his junior Shri 
Gulbarga Syed Zameer Pasha, IAS, promoted in regular line. 

2. |G. Kongawad (KN 90), NBR promotion in the ex-cadre post of Deputy 
Director of Employment and Training, | Commissioner, Bangalore Mahanagara Palike, Bangalore, 
Bangalore. w.e.f. 01.01.2003 with reference to his junior Shri ಓಣ. 

Shashidhara, IAS, promoted in regular line. 





By Order and in the name of the Governor of Karnataka, 
K. SUDHAKARA SHETTY 
P.R. 525 Under Secretary to Government, 
Department of Personnel and Administrative Reforms (Services-l). 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 115 ರಾಲೆಪ 05, ಬೆಂಗಳೂರು, ದಿನಾಂಕ: 16ನೇ ಏಪ್ರಿಲ್‌, 2005 
ಇದೇ ಸಮ ಸಂಖ್ಯೆ ಅಧಿಸೂಚನೆ ದಿ:18.1.2005ರನ್ವಯ ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಗೆ ನಿಯೋಜನಾ ಆದೇಶದಲ್ಲಿರುವ 
ರಾಜ್ಯ ಲೆಕ್ಕಪತ್ರ ಇಲಾಖೆಯ ಶ್ರೀ ಎನ್‌. ನಾಗರಾಜು, ಉಪ ನಿಯಂತ್ರಕರು ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇಲ್ಲಿ ಶ್ರೀ ವೆಂಕಟರಾಮಣ್ಣ ರವರ ನಿವೃತ್ತಿಯಿಂದ ತೆರವಾದ ಆರ್ಥಿಕ ಸಹಾಯಕರ 
ಹುದ್ದೆಯಲ್ಲಿ ನೇಮಿಸಲು ನಗರಾಭಿವೃದ್ದಿ ಇಲಾಖೆ ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 526 ಎನ್‌. ಪ್ರಭಾಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 105 ಸಅರ 2005, ಬೆಂಗಳೂರು, ದಿನಾಂಕ: 26ನೇ ಏಪ್ರಿಲ್‌, 2005 
ಶ್ರೀ ಕೆ.ಎಸ್‌. ಸದಾಶಿವಯ್ಯ, ಆಂತರಿಕ ಆರ್ಥಿಕ ಸಲಹೆಗಾರರು, ಕೃಷಿ ಮತ್ತು ತೋಟಗಾರಿಕೆ ಹಾಗೂ ಪಶುಸಂಗೋಪನೆ ಮತ್ತು 
ಮೀನುಗಾರಿಕೆ ಇಲಾಖೆ ಇವರು ದಿನಾಂಕ: 30.4.2005 ರಂದು ವಯೋ ನಿವೃತ್ತಿ ಹೊಂದಲಿರುವ ಮೇರೆಗೆ ಇವರ ನಿವೃತ್ತಿಯಿಂದ ತೆರವಾಗುವ 
ಹುದ್ದೆಯಲ್ಲಿ ಶ್ರೀ ಎನ್‌. ಚಂದ್ರಕುಮಾರ್‌, ಆಂತರಿಕ ಆರ್ಥಿಕ ಸಲಹೆಗಾರರು, ಅರಣ್ಯ, ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಶಾಸ್ತ್ರ ಇಲಾಖೆ ಇವರನ್ನು 
ದಿನಾಂಕ: 30.4.2005ರ ಅಪರಾಹ್ನದಿಂದ ಮುಂದಿನ ಆದೇಶದವರೆಗೆ ಅಧಿಕ ಪ್ರಭಾರದಲ್ಲಿರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 527 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
HIGH COURT OF KARNATAKA 
NOTIFICATION 
No. GOB(I) 80/2005, Bangalore, Dated: 2nd May, 2005 
In partial modification of the High Court Notification No.GOB(I) 80/2005, dated 8.4.2005, and in 
exercise of the powers conferred by Clause (a) of Sub-Rule (3) of Rule 6 of the Family Courts (Procedure) 
Rules, 1987 the High Court of Karnataka hereby designates the officers mentioned in column (2) as 
Vacation Judges of the Family Courts mentioned in column No.(3) for hearing of all matters which 


required to be immediately and promptly dealt with during the Summer Vacation of 2005 for the periods 
noted against them in Column No.4. 






































TABLE 
Sl. No. Designation Family Court Periods 
From To 
1. |IlAddl.Prl.Judge, Family Court, Bangalore Bangalore 18.4.2005 | 1.5.2005 
2. |XXVAdd. City Civil and Sessions Judge, Bangalore. Bangalore 2.5.2005 | 8.5.2005 
3. |lAddl.Prl.Judge, Family Court, Bangalore Bangalore 9.5.2005 |22.5.2005 
BY ORDER OF THE HIGH COURT, 
P.R. 528 N. ANANDA 


REGISTRAR GENERAL. 


೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೯, ೨೦೦೫ ಭಾಗ - ೨ 





HIGH COURT OF KARNATAKA 
NOTIFICATION 
No. GOB(1)4(2) 12005, Bangalore, Dated: 3rd May, 2005 
In partial modification of this office Notification No.GOB(1)2/2005 dated 15.4.2005, the following 
transfer and postings of officers of Judicial Department in the cadre of Civil Judges (Sr.Dn.) are ordered in 
the interest of public service, to take effect from the forenoon of 23.5.2005:- 








Sl. Name of the Present Charge Charge to which posted 

No. Officer 

1. | Sri Eshappa Bhute | Civil Judge (Sr.Dn.) and JMFC., | VIl Addl. Chief Metropolitan 
JAMKHANDI. (Under orders of transfers | Magistrate, Bangalore City, 
as Civil Judge (Senior Division), | (Vice Sri SB. Turamari 
Administrative Officer, Karnataka | Transferred) 


Judicial Academy, Bangalore 























2. | Sri Rajmohan Civil Judge (Sr.Dn.) Administrative | Retained in the post of Civil 
Srivastava, Officer, Karnataka Judicial Academy, | Judge (Sr.Dn.), Administrative 
Bangalore (Under orders of transfer as | Officer, Karnataka Judicial 
Civil Judge (Sr.Dn.), Holalkere) Academy, Bangalore. 
BY ORDER OF THE HIGH COURT, 
P.R. 529 N. ANANDA 
REGISTRAR GENERAL. 
HIGH COURT OF KARNATAKA 
NOTIFICATION 


No. GOB(I)1 /2005, Bangalore, Dated: 2nd May, 2005 
In partial modification of this office Notification of even number dated 15.4.2005, the following 
transfer and postings of officers of Judicial Department in the cadre of District Judges are ordered in the 
interest of public service, to take effect from the forenoon of 23.5.2005:- 








Sl. Name of the Present Charge Charge to which posted 

No. Officer 

1. | Sri Konappa District and Sessions Judge, | District and Sessions Judge, UK,., 
Bennappa KODAGU-MADIKERI. (Under | Karwar. (Vice Sri Choudapurkar Arun- 
Lenkennavar orders of transfer as Prl.District | Transferred) 


and Sessions Judge, Belgaum) 
District and Sessions Judge, | ಗಗ. 





2. | Sri Choudapurkar District and Sessions Judge, 




















Arun U.K., Karwar Belgaum (Vice Sri K.B. Lenkennavar- 
proposed for transfer) 
BY ORDER OF THE HIGH COURT, 
P.R. 530 N. ANANDA 


REGISTRAR GENERAL. 
HIGH COURT OF KARNATAKA 
Corrigendum 
No. GOB(1)2 /2005, Bangalore, Dated: 29th April, 2005 
The designation shown in the present charge column of this office Notification No.GOB(1)2/2005 
dated 15.4.2005, in respect of the Officer at Sl.No.3, Smt K. Nagarathna be read as ‘Civil Judge (Sr.Dn.), 
O0D, V Addl. Solicitor and Ex-officio Deputy Secretary to Government, Law Department, Vidhana 
Soudha, Bangalore’, instead of ‘Civil Judge (Sr.Dn.), OOD Head of Legal Cell, Rural Development and 
Panchayat Raj Department, Bangalore’. 
BY ORDER OF THE HIGH COURT, 
N. ANANDA 
REGISTRAR GENERAL. 


P.R. 531 


